ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1190 (1275) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ : PRAಬಒCಕಾಮಗಾರಿಗಳ ಬಗ್ಗೆ 


(©) PRAMC (Planning and Road Asset Management Centre) ಯೋಜನೆಯಡಿಯಲ್ಲಿ ಕಳೆದ3 
ವರ್ಷಗಳಲ್ಲಿ ಚನ್ನರಾಯಪಟ್ಟಣ ಲೋಕೋಪಯೋಗಿ ಉಪ ವಿಭಾಗ ವ್ಯಾಪ್ತಿಯಲ್ಲಿ 
ಕೈಗೊಂಡಿರುವ ಮತ್ತು ಮುಕ್ತಾಯಗೊಳಿಸಿರುವ ಕಾಮಗಾರಿಗಳು ಯಾವುವು; 


(ಆ) ಈ ಕಾಮಗಾರಿಗಳಿಗೆ ನಿಗದಿಪಡಿಸಿರುವ ಮೊತ್ತವೆಷ್ಟು ; (ಕಾಮಗಾರಿಗಳನ್ನು 
ನಿರ್ವಹಿಸಿರುವ ಗುತ್ತಿಗೆದಾರರ ವಿವರವನ್ನು ಅಳತೆ ಪುಸಕದ (ಎಂ.ಬಿ.ಬುಕ್‌) 
ದಾಖಲೆಗಳೊಂದಿಗೆ ನೀಡುವುದು) 


(ಇ) ಕಳೆದ 3 ವರ್ಷಗಳಲ್ಲಿ ಚನ್ನರಾಯಪಟ್ಟಿಣ ಲೋಕೋಪಯೋಗಿ ಉಪ ವಿಭಾಗ 
ವ್ಯಾಪ್ಲಿಯಲ್ಲಿ ಮ್ಯಾನ್ಯೂಯಲ್‌ ಟೆಂಡರ್‌ ಮೂಲಕ ರೂ.5.00 ಲಕ್ಷ ಮೊತ್ತದ ಒಳಗೆ 
ಕೈಗೊಂಡಿರುವ ಮತ್ತು ಮುಕ್ತಾಯಗೊಳಿಸಿರುವ ಕಾಮಗಾರಿಗಳು ಯಾವುವು? (ಈ 
ಕಾಮಗಾರಿಗಳಿಗೆ ನಿಗದಿಪಡಿಸಿರುವ ಮೊತ್ತ, ಕಾಮಗಾರಿಗಳನ್ನು ನಿರ್ವಹಿಸಿರುವ ಗುತ್ತಿಗೆದಾರರ 
ವಿವರವನ್ನು ಎಸ್‌.ಬಿ.ಆರ್‌. ವಹಿಯ ದಾಖಾಲೆಗಳೊಂದಿಗೆ ನೀಡುವುದು) 


